ಶಾಲಾ ಮಕ್ಕಳ 


ಶ್ರೀಲತಾ ರಾವ್‌ ಕ 


ಮಕ್ಕಳಗೆ ಉತ್ತಮ ಪೌಷ್ಟಿಕತೆಯ ಅವಶ್ಯಕತೆ 


ಭಾರತದ ಒಂದು ಸಾಮಾನ್ಯ ಸರ್ಕಾರಿ ಶಾಲೆಯಲ್ಲ ಕಲಯುತ್ತಿರುವ 
ಪುಟ್ಟ ಬಾಲಕಿಯೊಬ್ಬಳನ್ನು ಕಲ್ರಸಿಕೊಳ್ಳ. ಆರು ವರ್ಷದ ಆ ಹುಡುಗಿ 
ಶಾಲೆಗೆ ಹೊರಡಲು ಸಿದ್ಧವಾಗುತ್ತಿದ್ದಾಳೆ. ಬೆಳಗ್ಗೆ ಏಳು ಗಂಟಿಯೊಳಗೆ 
ಹೊಲದಲ್ಲರಲೇಬೇಕಾದ್ದರಿಂದ ಮಗಳ ಜೊತೆಗೆ ತಾಯಿಯೂ 
ಬೇಗನೇ ಹೊರಡುತ್ತಿದ್ದಾಳೆ. ಆ ಪುಟ್ಟ ಬಾಲಕಗಾಗಲೀ ಅಥವಾ ಅವಳ 
ಸಹೋದರನಿಗಾಗೀ ಬೆಕಗಿನ ಉಪಾಹಾರ ಮಾಡಿಕೊಡುವಷ್ಟು 
ಸಮಯ ಆಕೆಗಿಲ್ಲ. ಬಾಲಕಿಗೆ ಮುಖ ತೊಳೆದುಕೊಂಡು ಶಾಲಾ 
ಸಮವಸ್ತ್ರ ಧರಿಸುವಷ್ಟೇ ಸಮಯ ಇಡೆ. ರಾತ್ರಿ ಮಿಕಿದ್ದ ಚೂರೇಚೂರು 
ಅನ್ನವನ್ನೇ ತಾಂಖ ಇಬ್ಬರೂ ಮಕ್ಷಳಿಗೆ- ಕೆಲವೇ ತುತ್ತು ಅಷ್ಟೇ- 
ಸಮಾನವಾಗಿ ಹಂಚುತ್ತಾಕೆ. ಆಮೇಲೆ ಅವರು ಶಾಲೆಗೆ &ಡಿ 
ಪ್ರಾರ್ಥನಾ ಸಭೆಗೂ ಮುನ್ನ ತಲುಪಿಜಟ್ಟರು. ಮಕ್ಕಳು ತರಗತಿ 
ಕೊಠಡಿಯೊಳಗೆ ಹೋಗಿ ಮೊದಲ ತರಗತಿ ಶುರುವಾಗುವುದಕ್ಕೂ 
ಮೊದಲೇ ಬಾಲಕಗೆ ಎಂದಿನಂತೆ ಹೊಟ್ಟೆ ಚುರುಗುಟ್ಟತೊಡಗಿತು. 
ಆಕೆಗೆ ಹಸಿವು! ಆದರೆ ಊಟಕ್ಕೆ ಇನ್ನೂ ಹಲವು ಗಂಟಿಗಕಳು ಬಾಕ 
ಇಪೆ! ಆಕೆಗೆ ಇಂದಿನ ದಿನವೂ ಸುದೀರ್ಷವಾಗಲದೆ. 


ಇದು ಭಾರತದಲ್ಲನ ಸುಮಾರು 2.5 ಕೋಟ ಮಕ್ಷಳ ದಿನನಿತ್ಯದ 
ವಾಸ್ಪವ. ಶಾಲಾ ಮಕ್ಷಳ ಪೆ ಪೌಷ್ಟಿಕತೆಯ ಮಟ್ಟವು ಗಣನೀಯವಾಗಿ 


ಕೋಷ್ಟಕ -1 : ಶಾಲೆಗೆ ಹೋಗುವ ಮಕ್ಕಳಲ್ಲ ಪೌಷ್ಟಿಕತೆ 


ಪೌಷ್ಟಿಕತೆಯನ್ನು ಗಮನಿಸಬೇಕಾದ ಅಗ 
ಪಾದ್ರಿ 


ಅಪಾಯದಲ್ಲದ್ದು. ತುರ್ತು ಗಮನ ವಹಿಸಲೇಬೇಕಾದ ಅಗತ್ಯವಿದೆ 
ಎಂಬುದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿವೆ. 


ಶಾಲೆಗೆ ತೆರಳುವ ಮಕ್ಕಳಲ್ಲ ಪೌಷ್ಟಿಕತೆಯು ಹಲವು ಕಾರಣಗಳಂದ 
ನಿರ್ನಾಯಕವಾಗಿರುತ್ತದೆ: ಪೌಷ್ಟಿಕತೆಯು ಮಗುವಿನ ದೈಹಿಕ 
ಆರೋಗ್ಯ ಮತ್ತು ಸಾಸ್ಟ್ಯದ ದೃಷ್ಟಿಯಿಂದಷ್ಟೇ ವಾಸ್ತವಿಕ 
ಮೌಲ್ಯವನ್ನು ಒಳಗೊಂಡಿರುವುದಲ್ಲ. ಜೊತೆಗೆ. ಮಗುವಿನ 
ಕಅಕೆಯ ಗುಣಮಟ್ಟ ಮತ್ತು ದೂರಗಾಮಿಯಾಗಿ ಆ ಮಗುವಿನ 
ಔದ್ಯೋಗಿಕ ಭವಿಷ್ಯದ ದೃಷ್ಟಿಯಿಂದಲೂ ಪೌಷ್ಟಿಕತೆಗೆ ಸಾಧಕವಾದ 
ಮೌಲ್ಯವಿದೆ. ಇಡೀ ಜೀವಿತಾವಧಿಯಲ್ಪ. ಪ್ರತಿ ಹೆಚ್ಚುವರಿ ವರ್ಷದ 
ಶಿಕ್ಷಣವು ಆತನ ಜೀವನದುದ್ದಕ್ಕೂ ಆದಾಯದಲ್ಲ ಶೇಕಡಾ 2೦ರಷ್ಟು 
ಹೆಚ್ಚಳಕ್ಕೆ ಕಾರಣವಾಗುವುದನ್ನು ನೋಡುತ್ತೇವೆ. ಇಷ್ಟಾದರೂ. 
ಭಾರತದಲ್ಲ ಶಾಲಾ ವಯಸ್ಸಿನ ಮಕ್ಷಳಲ್ಪ ಅಪೌಷ್ಟಿಕತೆಯು ಗಂಭೀರ 
ಸಮಸ್ಯೇಯಾಗಿ ಮುಂದುವರಿದಿರುವುದನ್ನು ಕಾಣಬಹುದು 
(ಕೋಷ್ಟಕ-'). ಬಹುತೇಕ ಸರ್ಕಾರಿ ಶಾಲೆಗೆ ದಾಖಲಾಗುವ ಬಡ 
ಕುಟುಂಬದ ಮಕ್ಕಕಲ್ಲ ಸುಮಾರು ಶೇಕಡಾ 3೦ರಷ್ಟು ಮಂದಿ 
ವಯಸ್ಸಿಗೆ ತಕ್ಷುದಾದ ಎತ್ತರ ಮತ್ತು ತೂಕ ಹೊಂದದೇ ಇರುವುದು 
ಸಾಮಾನ್ಯವಾಗಿದ್ದು, ರಕ್ತ್ಷಹೀನತೆಯಬಿಂದಲೂ ಬಳಲುತ್ತಿರುತ್ತಾರೆ. 


ಮಧ್ಯಮವರ್ಗ ಶ್ರೀಮಂತ ಅತಿ ಶ್ರೀಮಂತ 


5-೨ರ ವಯೋಮಾನದ ಬೆಳವಣಿಗೆ ತಡೆಯಬುರುವ ಮಕ್ಕಳು* 


22.2 18.4 12 


10-1೨ರ ವಯೋಮಾನದ ಕಡಿಮೆ ಅಎಂಐ ಉಳ್ಳಿ ಮಕ್ಕಳು sk 


26 22.2 


5-೨ರ ವಯೋಮಾನದ ರಕ್ತಹೀನತೆಯುಳ್ಳ ಮಕ್ಕಳು *** 


18.2 


ರಕ್ತ್ಷಹೀನತೆಯುಳ್ಳ 10-19ರ ಹದಿಹರೆಯದ ಮಕ್ಕಳು 


28.6 


ವಿಟಮಿನ್‌ ಡಿ ಕೊರತೆಯುಳ್ಳ 5-೨ರ ವಯಸ್ಸಿನ ಮಕ್ಕಳು 


20.4 


ವಿಟಮಿನ್‌ ಡಿ ಕೊರತೆಯುಳ್ಳ ಹದಿಹರೆಯದ ಮಕ್ಕಳು 


ಮೂಲ: Comprehensive National Nutrition Survey (CNNS) 2016-18 
*ಬೆಳವಣಿಗೆಯಲ್ಲ ತಡೆ ಅ೦ದರೆ ವಯಸ್ಸಿಗಿಂತ ಕಡಿಮೆ ಎತ್ತರ 


28.7 


** BMI ಅಂದರೆ ಔಂdy Mass Index ಮತ್ತು ವಯಸ್ಸಿಗೆ ತಕ್ಕಂತೆ ತೂಕವನ್ನು ಅಳೆಯುವ ಮಾಪನ 


1** ಕಜ್ಜಿಣದ ಕೊರತೆಯಿಂದ ಬರುವ ರಕ್ತಹೀನತೆ 


ತಾಯಿ ಗರಣಿ ಇರುವಾಗಲೇ ಮತ್ತು ಆರಂಭದ 24 ತಿಂಗಳಲ್ಲೇ 
ಮಕ್ಕಳ ಭೌತಿಕ ಮತ್ತು ಬೌದ್ದಿಕ ಬೆಳವಣಿಗೆಯ ಅಡಿಪಾಯ 
ಸಿದ್ಧವಾಗಿರುತ್ತದೆ. ಈ ಅವಧಿಯಲ್ಲ (ಮೊದಲ 10೦೦ ದಿನಗಳ 
ಅವಧಿ), ಅಪೌಷ್ಟಿಕತೆ ಮತ್ತು/ಅಥವಾ ಸೂಕ್ಷ ಪೌಷ್ಟಿಕಾಂಶಗಳ 
(Micronutrient deficiencies) ಕೊರತೆಯಿಂದಾಗಿ ಮಗುವಿನ 
ಬೆಳವಣಿಗೆಗೆ ತೊಡಕಾಗಿ ದುಷ್ಟರಿಣಾಮ ಚಜೀರಬಹುದು. ಅಂತೆಯೇ, 
ಸಮರ್ಪಕ ಪೌಷ್ಟಿಕತೆ ಸೂಚಿಸುವ ಸಹಜ ಎತ್ತರ ಅಥವಾ ವಯಸ್ಸಿಗೆ 


ತಕ್ಕ ಎತ್ತರ-ತೂಕ, ಪೌಷ್ಟಿಕಾಂಶದ ಕೊರತೆಗಳು (ವಿಶೇಷವಾಗಿ 


ಕಜ್ಬಣ, ಅಯೊಡಿನ್‌ನಂತಹ ಸೂಕ್ಷ ಪೌಷ್ಟಿಕಾಂಶಗಳು). ಪದೇಪದೇ 
ಅನಾರೋಗ್ಯಕ್ಕೀಡಾಗದಂತೆ ತಡೆಯಬಲ್ಲ ಸಮಗ್ರ ರೋಗ 
ನಿರೋಧಕ ವ್ಯವಸ್ಥೆ ಮತ್ತು ಕಅಕೆಯ ಪ್ರಕ್ರಿಯೆಯಲ್ಲ ಬುದ್ಧಿಪೂರ್ವಕ 
ಮತ್ತು ಸಾಮಾಜಕವಾಗಿ ತೊಡಗಿಸಿಕೊಳ್ಳಲಾಗದಿರುವುದು 
ಮುಂತಾದ ಹಲವಾರು ಅಂಶಗಳು ಶಾಲಾ ಮಕ್ಕಳಲ್ಲ ಮತ್ತು 
ಹದಿಹರೆಯದವರಲ್ಲ ಸಾಮಾನ್ಯ ಬೆಳವಣಿಗೆಯನ್ನು ನಿರ್ಧರಿಸುತ್ತವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸ್ಲೂಲ ಹಾಗೂ ಸೂಕ್ತ ಪೌಷ್ಟಿಕತೆ. ಶುದ್ಧ ಕುಡಿಯುವ ನೀರು 
ಮತ್ತು ನೈರ್ಮಲ್ಯ ಸೌಕರ್ಯಗಳು ಹಾಗೂ ಆರೋಗ್ಯ, 
ಪೌಷ್ಟಿಕಾಂಶದ ಶಿಕ್ಷಣ ಶಾಲಾ ಕೇಂದ್ರಿತ ಪೌಷ್ಟಿಕತೆ ಮತ್ತು 
ಆರೋಗ್ಯದ ಮಧ್ಯಪ್ರವೇಶವು, ಉತ್ತಮ ಆರೋಗ್ಯ ಮತ್ತು 
ಕಅಕೆಂಯು ದೃಷ್ಟಿಯಿಂದ ಗಮನ ಹರಿಸಲೇಬೇಕಾದ 
ನಿರ್ಣಾಯಕ ಅಂಶಗಳು. ಅಂತಹ ಮಧ್ಯಪ್ರವೇಶಗಳನ್ನು 
ಸಮದಗ್ರ ಮತ್ತು ಸಮರ್ಪಕವಾಗಿ ಅಳವಡಿಸಿಕೊಂಡಲ್ಲ 
ದೂರಾಲೋಚನೆ ಂಶ ಧನಾತ್ಮಕವಾದ ವ್ಯಾಪಕ 
ಫಅತಾಂಶಗಳನ್ನು ಕಾಣಬಹುದು. 


ತರಗತಿಯಲ್ಲರುವ ಪೌಷ್ಟಿಕಾಂಶದ ಸಮಸ್ಯೆಗಳನ್ನು ಗುರುತಿಸುವುದು 


ತರಗತಿಯಲ್ಲ ಹಸಿದುಕೊಂಡಿರುವುದು ಬಹಳ ಸಾಮಾನ್ಯವಾದ 
ಸಮಸ್ಯೆಯಾಗಿದ್ದು. ಇದು ಮಗು ಮತ್ತು ಕಠಕೆಯ ಪ್ರಕ್ರಿಯೆಗೆ 
ತೊಂದರೆ ಕೊಡುತ್ತದೆ. ಹಸಿದ ಮಗುವಿನಲ್ಲ ಈ ಕೆಳಗಿನ ಕೆಲವು 
ಚಿಹ್ನೆಗಳು ಮತ್ತು ಲಕ್ಷಣಗಳನ್ನು ಕಾಣಬಹುದು: 


* ಸುಸ್ತುಮತ್ತು ಕಿರಿಕಿರಿಯಾಗುವುದು. ಅತ್ಯಧಿಕ ಆತಂಕ 
* ಶಕ್ತಿಯ ಕೊರತೆ 

* ಏಕಾದ್ರತೆ ಸಾಧ್ಯವಾಗದಿರುವುದು 

* ಯಾವಾಗಲೂ ನೆಗಡಿ ಕಾಣಿಸುವುದು 

* ಜನ್ನತೆ. ದುಃ. ಕಣ್ಣೀರು 


* ಗುಂಪಿನೊಂದಿಗೆ ಬೆರೆಯಲು ನಿರಾಸಕ್ತಿ, ಆಕ್ರಮಣಕಾರಿ 
ಮನಸ್ಥಿತಿ ಮತ್ತು ವಿಚ್ಛಿದ್ರಕಾರಿ ವರ್ತನೆ 


* ಪದೇಪದೇ ಅನಾರೋಗ್ಯ ಅಥವಾ ಗುಣಮುಖರಾಗಲು 
ವಿಕಂಬವಾಗುವುದು ಸುದೀರ್ಷ ಸಮಯ ತೆಗೆದುಕೊಳ್ಳುವುದು 


* ಬೆಳವಣಿಗೆಯಲ್ಲ ಕುಂಠಿತ, ದೇಹದ ತೂಕದಲ್ಲ ಇಳಕೆ, 
ಮಾಂಸಖಂಡ ಅಥವಾ ಕೊಬ್ಬು ಗಣನೀಯ ಇಳಕೆ 


* ಕಲಕೆಯಲ್ಲ ತೊಂದರೆಗಳು 


ಮಕ್ನಳಲ್ಪ ಪೌಷ್ಟಿಕಾಂಶದ ಕೊರತೆಗೆ ಕಾರಣವಾಗುವ ಹಲವು 
ಅಂಶಗಳಲ್ಲ ಕೆಲವು ಹೀಗಿವೆ: 


* ತೀವ್ರವಾದ ಬಡತನ ಮತ್ತು ಕುಟುಂಬದಲ್ಲ ಆಹಾರ ಸೇವನೆಯ 
ಪಂರ್ಯಾಪ್ತತೆ ಮತ್ತು ವೈವಿಧ್ಯತೆಯನ್ನು ನಿರ್ಧರಿಸುವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಭೂಮಿಯ ಒಡೆತನ ಮತ್ತು ಮಾತೃಶಿಕ್ಷಣದಂತಹ ಇತರ 
ಸಮಾಜೋ-ಆರ್ಥಿಕ ಅಂಶಗಳು 


* ಶುದ್ಧ ನೀರು ಮತ್ತು ನೈರ್ಮಲ್ಯದ ಕೊರತೆಯಿಂದಾಗಿ ದೊಡ್ಡ 
ಪ್ರಮಾಣದಲ್ಲ ರೋಗ ಹರಡುವಿಕೆಯ ಸಾಧ್ಯತೆ, ಪದೇಪದೇ 
ಅನಾರೋಗ್ಯಕ್ಕೆ ತುತ್ತಾಗುವುದು ಅದರ ಪರಿಣಾಮವಾಗಿ 
ಅಪೌಷ್ಟಿಕತೆ ಉಂಬಾಗುವುದು. 


* ಮಗುವಿನ ಪೌಷ್ಟಿಕಾಂಶ ಅಗತ್ಯತೆಗಳ ಬಗ್ಗೆ ಸಮುದಾಯದಲ್ಲ 
ತಿಶುವಆಕೆ ಮತ್ತು ಜಾಗೃತಿಯ ಕೊರತೆ 


* ಸರ್ಕಾರಿ ಕಾರ್ಯಕ್ರಮಗಳ ಕಳಪೆ 
ಪರಿಣಾಮವಾಗಿ ಮಕ್ಷಳಗೆ 
ಲಭ್ಯವಾಗದಿರುವುದು. 


ಅನುಷ್ಠಾನದ. 
ಸಮತೋಲತ ಆಹಾರ 


ಈ ಎಲ್ಲಾ ಸಮಸ್ಯೆಗಳಗೆ ಶಾಲೆಯಿಂದ ಮಾತ್ರ ಪರಿಹಾರ ಸಾಧ್ಯ 
ಎಂದಲ್ಲ. ಆದರೆ, ತಮ್ಮ ಮಕ್ಷಳ ಪೌಷ್ಟಿಕತೆಯನ್ನು ಹೆಚ್ಚಸುವ ನಿಟ್ಟಿನಲ್ಲ 
ಶಾಲೆಗಳು ಏನು ಕ್ರಮ ಕೈಗೊಳ್ಳಬಹುದು ಎಂಬುದರ ಬಣ್ವೆ ಮುಂದಿನ 
ಭಾಗದ ನೋಡೋಣ. 


ನೀವೇನು ಮಾಡಬಹುದು? 
'ಸಮದ್ರ ಶಾಲಾ ವಿಧಾನ' 


ಮಕ್ಕಳಲ್ಲ ಪೌಷ್ಟಿಕತೆಯ ಅವಶ್ಯಕತೆಯನ್ನು ಶಾಲೆಗಳು ಒಂದು 
ವ್ಯವಸ್ಥಿತ, ನ್ಯಾಯಸಮ್ಮತ ಮತ್ತು ಸೂಕ್ಷ ರೀತಿಯಲ್ಲ 
ನಿಭಾಲಯಸುವುದು ನಿರ್ಣಾಯಕ ಅಂಶ. ಇದಕ್ಲಾಗಿಯೇ ವಿಶ್ವ 
ಆರೋಗ್ಯ ಸಂಸ್ಥೆ (ಡಬ್ಯ್ಯೂ.ಎಚ್‌.ಒ, 2೨೦೦6) "ಸಮಗ್ರ ಶಾಲಾ 


ವಿಧಾವ'ದ (Whole school Approach) ಸಲಹೆ ನೀಡಿತ್ತು. 


ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇದು ಮಕ್ಷಳ ಪೌಷ್ಟಿಕತೆ, ಆರೋಗ್ಯ 
ಮತ್ತು ಅವರನ್ನು ಕ್ರಿಯಾಶೀಲರಾಗಿ ತೊಡಗಿಸಿಕೊಳ್ಳುವಂತೆ 
ಸಂಬಂಧಪಟ್ಟವರೆಲ್ಲರನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ. ಶಾಲಾ 
ಶಿಕ್ಷಕರು ಮತ್ತು ಇತರ ಆಹಾರ ಪೂರೈಕೆದಾರರು (ಬಾಣಸಿಗರು, 
ಸಹಾಯಕರು) ಮಾತ್ರವಲ್ಲದೆ. ಮಕ್ತಕ ಕುಟುಂಬ. ಸಮುದಾಯ. 
ಸ್ಥಳೀಯ ಪಂಚಾಯತ್‌ ಮತ್ತು ಮುಂಚೂಣಿ ಆರೋಗ್ಯ 
ಕಾರ್ಯಕರ್ತರನ್ನೂ ಇದು ಒಳಗೊಂಡಿರುತ್ತದೆ. 


ಚಿತ್ರ 1: "'ಸಮದ್ರ ಶಾಲಾ ವಿಧಾನ'ವನ್ನು ವಿವರಿಸುತ್ತದೆ. 


ಪೌಕ್ಚಿಕಾಂಶ ಯೋಗ: 


MDMS, SHP ರೆ 


ಮಕಳ ಪೌಷಿಕಾಂಪ 
ಕ [x3 


ಕುರಿತ ಸಮಗ್ರ ಶಾಲಾ 


ಪಠ್ಯದಲ್ಲ 
ಪೌಷ್ಟಿಕಾಂಶ 


ಪಠ್ಯ 


ಯೋಜನೆಗಳು 


ವಿಧಾನ 


ಶಾಲಾ 
ಮೂಲಸೌಕರ್ಯ 


(Sustain-2005ನಿಂದ ಅಳವಡಿಸಿಕೊಳ್ಳಲಾಗಿದೆ. 
ಶಾಲೆಗಳಗೆ ಆಹಾರ ಮತ್ತು ಪೌಷ್ಟಿಕತೆ ನೀತಿ, ಡಬ್ಯ್ಯೂ.ಎಚ್‌.ಒ, 2೨೦೦6, ಪುಟ 10) 


ಈ ವಿಧಾನವನ್ನು ಅನುಸರಿಸಿ, ನಿಮ್ಯ ಶಾಲೆಯಲ್ಲ ಆರೋಗ್ಯ ಮತ್ತು 
ಪೌಷ್ಟಿಕತೆಯ ಮಟ್ಟವನ್ನು ಹೆಚ್ಚಿಸಲು ಹಲವು ಕ್ರಮಗಳವೆ. 


1. ಒಂದು ಪ್ರಧಾನ ಕ್ರಿಯಾಪಡೆಯ ರಚನೆ 


ಈಗಾಗಲೇ ಅನೇಕ ಶಾಲೆಗಳಲ್ಲ ಶಾಲಾಭಿವೃದ್ಧಿ ಮತ್ತು 
ಮೇಲ್ವಚಾರಣಾ ಸಮಿತಿ (ಎಸ್‌.ಡಿ.ಎಂ.ಪಿ.)ಗಳು ಅಸ್ತಿತ್ವದಲ್ಲವೆ. 
ವಿವಿಧ ಭಾಗೀದಾರರು ಸದಸ್ಯರಾಗಿರುವುದರಿಂದ ಇದು ಪ್ರಮುಖ 
ಕ್ರಿಯಾ ಪಡೆಯಾಗಿರುತ್ತದೆ. ಆದರೆ, ಎಸ್‌.ಡಿ.ಎಂ.ಸಿ. ಸದಾ 
ಕ್ರಿಯಾಶೀಲವಾಗಿರುವುದಿಲ್ಲ ಮತ್ತು ನಿಯಮಿತವಾಗಿ ಸಭೆ 
ಸೇರುವುದಿಲ್ಲ. ಎಸ್‌.ಡಿ.ಎಂ.ಸಿ ಪ್ರತಿ ತಿಂಗಳ ನಿಗದಿತ ದಿನದಂದು 
ನಿಯಮಿತವಾಗಿ ಸಭೆ ಸೇರುವುದನ್ನು ಖಾತರಿಪಡಿಸಿಕೊಳ್ಳಬೇಕು. 
ಸಭೆಯ ನಡಾವಳಯು ಮೂಲಸೌಕರ್ಯ ಮತ್ತು ನಿರ್ವಹಣೆ 
(ಶೌಚಾಲಯ, ನೀರು ಪೂರೈಕೆ). ವಿದ್ಯಾರ್ಥಿಗಳ ಕಲ್ಯಾಣ ಮತ್ತು 
ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಒಳಗೊಂಡಿರಬೇಕು. 


ಗಂಜಣೀರವಾಗಿ ಮೇಲ್ವಚಾರಣೆ ಮಾಡಲೇಬೇಕಾದ ಎರಡು 
ಸಂಗತಿಗಳೆಂದರೆ: 


* ಮಧ್ಯಾಹ್ನದ ಬಸಿಯೂಟದ ಯೋಜನೆ (Mid-Day Meal 
Scheme -MDMS) uoದರಿಂದ ಎಂಟನೇ ತರಗತಿಯವರೆಗಿನ 


ಎಲ್ಲಾ ಮಕ್ಷಳಗೆ ಶಾಲೆಯಲ್ಲೇ ತಯಾರಿಸಿದ ಮಧ್ಯಾಹ್ನದ 
ಜಸಿಯೂಟವನ್ನು ಈ ಯೋಜನೆಯು ಒದಗಿಸುತ್ತದೆ. ಮಕ್ಕಳಗೆ 
ಪೌಷ್ಟಿಕಾಂಶಯುಕ್ತ ಮತ್ತು ಸಮತೋಲತ ಆಹಾರವನ್ನು 
ಒದಗಿಸುವ ಮೂಲಕ ತರಗತಿಯಲ್ಲ ಮಕ್ಷಳ ಹಸಿವು ನೀಗಿಸುವುದು 
ಈ ಯೋಜನೆಯ ಉದ್ದೇಶ. ಇದರಲ್ಲ ಅನ್ನು ಅಥವಾ ಚಪಾತಿ, 
ಜೊತೆಗೆ ಬೇಕೆ. ತರಕಾರಿಯ ಪದಾರ್ಥವೂ ಒಳಗೊಂಡಿರುತ್ತದೆ. ಅಕ್ಕಿ 
ಅಥವಾ ಗೋಧಿಯನ್ನು ಸರ್ಕಾರವೇ ನೇರವಾಗಿ ಶಾಲೆಗಳಗೆ 
ಪೂರೈಸುತ್ತದೆ. ಆದರೆ ಬೇಳೆ ಮತ್ತು ತರಕಾರಿಗಳನ್ನು ಪ್ರತಿ ಮಗುವಿನ 
ಲೆಕ್ಲಾಚಾರದಲ್ಲ ಸರ್ಕಾರವೇ ನೀಡುವ ಅತ್ಯಲ್ಪ ಅನುದಾನದಲ್ತ 
ಶಾಲೆಗಳೇ ಖರೀದಿಸಬೇಕು. ಮಧ್ಯಾಹ್ನದ ಶಂ ಊಟವನ್ನು ಇನ್ನಷ್ಟು 
ಪೌಷ್ಟಿಕಾಂಶಯುಕ್ತವಾಗಿಸಲು ಎಸ್‌.ಡಿ.ಎಂ.ಸಿ ಯು ಸ್ಥಳೀಯ 
ಪಂಚಾಯತ್‌ ಅಥವಾ ಊರವರಿಂದ ಧನಸಹಾಯ 
ಪಡೆಯಬಹುದು. ಕೆಲವು ಕಡೆ ಊರವರು ಅಥವಾ ಸ್ಥಳೀಯ ರೈತರು 
ಖಯತುಮಾನಕ್ಕನುಗುಣವಾದ ತರಕಾರಿಗಳು ಮತ್ತು ಹಣ್ಣುಗಳನ್ನು 
(ಸೀಬೆಹಣ್ಣು. ಪಪ್ಪಾಯಿ ಅಥವಾ ಬಾಳೆಹಣ್ಣಿನಂಥ ಅತಿಹೆಚ್ಚು 
ಪೌಷ್ಟಿಕಾಂಶವುಳ್ಳ ಸ್ಥಳೀಂರು ಹಣ್ಣುಗಳು). ಕಡಲೆಬೀಜದ 
ಚಿಕ್ಕಿಯಂತಹ ಬೆಳಗಿನ ಉಪಾಹಾರವನ್ನು ಉಚಿತವಾಗಿಯೋ, 
ಕಡಿಮೆ ದರದಲ್ಲಯೋ ಒದಗಿಸುವ ನಿದರ್ಶನಗಳೂ ಉಂಟು. 
ಅಥವಾ ಶಾಲೆಯಲ್ಲೇ ಕೈತೋಟ ನಿರ್ಮಿಸಿ ತರಕಾರಿ ಬೆಕೆಯುವ 
ನಿಟ್ಟನಲ್ಲ ಊರ ದಾನಿಗಳ ನೆರವನ್ನು ಎಸ್‌.ಡಿ.ಎಂ.ಪಿ.ಯು 
ಪಡೆಯಬಹುದು. ಇದು ತರಕಾರಿಯ ೫ಬರ್ಚುವೆಚ್ಚವನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ನಿಭಾಯುಸಲು ನೆರವಾಗುವುದರ ಜೊತೆಗೆ, ಮಕ್ಷಳಗೆ ಜೀವವಿಜ್ಞಾನ 
ಮತ್ತು/ಅಥವಾ ಪರಿಸರ ವಿಜ್ಞಾನ ಪಠ್ಯದ ಭಾಗವಾಗಿಯೂ 
ಸಹಾಯಕವಾದೀತು. 


* ಶಾಲಾ ಆರೋಗ್ಯ ಕಾರ್ಯಕ್ರಮ (ಎಸ್‌.ಎಚ್‌.ಪಿ.): 
ಸ್‌.ಎಚ್‌.ಪಿ.ಯು ಎಲ್ಲಾ ಮಕ್ಕಳಗೆ ವಿಟಮಿನ್‌ ಎ ಮತ್ತು ಕಜ್ಬಣದ 
ಅಂಶವುಳ್ಗ ಪೂರಕ ಔಷಧಿ ಮತ್ತು ಜಂತು ಹುಳ ನಿವಾರಣೆ 
ಔಷಧವನ್ನು ನೀಡುವುದರ ಜೊತೆಗೆ ಸಾಮಾನ್ಯ ಆರೋಗ್ಯ 
ಪಾಸಣಿಯನ್ನು ಮಾಡುತ್ತದೆ. ಇದಕಾಗಿ ಎಸ್‌.ಡಿ.ಎಂ.ಸಿಯು 
ಸ್ಥಳೀಯ ಆರೋಗ್ಯ ಕೇಂದ್ರ/ಎ.ಎನ್‌.ಎಂ. ಜೊತೆ ನಿರಂತರ 
ನ ಇರಿಸಿಕೊಂಡು ಮಕ್ಷಳಗೆ ನಿಯಮಿತ ಆರೋಗ್ಯ 

ಸಣೆ ಮತ್ತು ಪೂರಕ ಪೋಷಕಾಂಶಗಳ ಪೂರೈಕೆಯಾಗುವಂತೆ 
ಮ ಜೊತೆಗೆ ಈ ಸಂಬಂಧ ಪೂರ್ವ ನಿಗದಿತ 
ಅವಧಿಯಲ್ಲ ಪ್ರತಿ ವಿದ್ಯಾರ್ಥಿಗೂ "ವಿದ್ಯಾರ್ಥಿ ಆರೋಗ್ಯ ಕಾರ್ಡ್‌- 


ನೀಡಿ ನಿರ್ವಹಿಸಿ ನಿಯಮಿತವಾಗಿ ಮಾಹಿತಿ ದಾಬಅಸುವುದನ್ನೂ 


ಖಾತರಿಪಡಿಸುತ್ತದೆ. ಇದರಿಂದ. ಮಕ್ಷಳಲ್ಪ ಇರಬಹುದಾದ ಸಣ್ಣಪುಟ್ಟ 
ಸಮಸ್ಯೆಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ತಕ್ಷಣ ಚಿಕಿತ್ಸೆ 
ಕೊಡಿಸಬಹುದು ಹಾಗೂ ಮಗು ಶಾಲೆಗೆ ಹೆಚ್ಚು ರಜೆ 
ಮಾಡುವುದನ್ನು ತಪ್ಪಿಸಬಹುದು. ಇದಕ್ಕೆ ಪೂರಕವಾಗಿ, 
ನಿಯಮಿತವಾದ ಆರೋಗ್ಯ ತಪಾಸಣಿ ಮತ್ತು ದಾಬಲಾತಿ- 
ಯುಂದಾಗಿ ಮಕ್ಕಕ ಬೆಳವಣಿಗೆಯ ಬಣ್ಣೆ ಅಂದರೆ, ಎತ್ತರ ಮತ್ತು 
ತೂಕ ಇತ್ಯಾದಿ ಮೇಲೆ ನಿಗಾ ಇಟ್ಟು 'ಮಕ್ಕಳಗೆ ಪ ಪೌಷ್ಟಿಕಾಂಶಗಳ 


ಕೊರತೆಯಾಗದಂತೆ ಬಚಿತಪಡಿಸಿಕೊಳ್ಳಬಹುದು.' 
2. ಮೂಲಸೌಕರ್ಯವನ್ನು ಬಾತ್ರಿಪಡಿಸುವುದು 


ಶಾಲೆಗಳಲ್ಲ ನೀರು. ನೈರ್ಮಲ್ಯ ಮತ್ತು ಶುಚಿತ್ವದ ಶಿಕ್ಷಣ (Water, 
Sanitation and Hygiene Education -WASH) auoದು 
ಕಾರ್ಯತಂತ್ರವಾಗಿದ್ದು, ಎಲ್ಲಾ ಮಕ್ಕಳಗೆ ಶುದ್ಧ ನೀರು ಮತ್ತು 
ನೈರ್ಮಲ್ಯದ ಸೌಲಭ್ಯವನ್ನು ಒದಗಿಸುತ್ತದೆ. ಮತ್ತು ಈ ಸೌಲಭ್ಯ 
ಯಾಕೆ ಅವಶ್ಯ ಎಂಬುದರ ಬಣ್ಣೆ ಮಕ್ಕಳು ಸಂವೇದನಾ- 
ಶೀಲರಾಗುವಂತೆ ಮಾಡುತ್ತದೆ. ಮಕ್ನಳು ತಮ್ಮ ದಿನದ ಹೆಚ್ಚನ 


ಅವಧಿಯನ್ನು ಶಾಲೆಯಲ್ಲ ಕಳೆಯುವ ಕಾರಣ "WASಗ', ಮಕ್ಕಳ 
ಕಲಕೆ, ಆರೋಗ್ಯ ಮತ್ತು ಘನತೆಯ ಮೇಲೆ ವಿಶೇಷವಾಗಿ ಹೆಣ್ಣು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಮಕ್ಕಳ ವಿಚಾರದಲ್ಲ ಗಣನೀಯ 
(ಯುನಿಸೆಫ್‌ ೭೦18). 


ಪರಿಣಾಮ ಜರುತ್ತದೆ, 


* ಶೇಕಡಾ 6೦ರಷ್ಟು ಮಕ್ನಳಗೆ ಮಾತ್ರ ತಮ್ಮ ಮನೆಗಳಲ್ಲ 
ನೈರ್ಮಲ್ಯದ (ಶೌಚಾಲಯ) ವ್ಯವಸ್ಥೆ ಇರುತ್ತದೆ. ಹಾಗಾಗಿ. ಅವರಿಗೆ 
ಖಾಸಗಿಯಾಗಿ ಸ್ವಚ್ಛ ಶೌಚಾಲಯ ವ್ಯವಸ್ಥೆ ಲಭ್ಯವಿರುವ ಏಕೈಕ ಸ್ಥಳ 
ಎಂದರೆ ಶಾಲೆಯಾಗಿರುತ್ತದೆ. ಹೆಚ್ಚನ ಮಕ್ಕಆಗೆ ಮನೆಯಲ್ಲ ಶುದ್ಧ 
ನೀರು ಸಿಕ್ಕಿದರೂ ಅದರ ಗುಣಮಟ್ಟ ಬದಲಾವಣೆಯುರುತ್ತದೆ. 
ಶಾಲೆಯಲ್ಲ ಶುದ್ಧ ನೀರು ಪೂರೈಸುವ ಕಾರಣ ಕೊಳಕು ನೀರಿನಿಂದ 
ಎದುರಾಗುವ ಕಾಲುಲೆಗಳ (ಟೈಫಾಯ್ಡ್‌. ಕಾಮಾಲೆ) ಪಮಾಣ 
ಇಳಮುಬವಾಗುತ್ತದೆ. 


*ಕೈ ತೊಳೆಯುವ ಹವ್ಯಾಸವನ್ನು ಪರಿಚಯುಸಿ ಸರಿಯಾಗಿ ಅಭ್ಯಾಸ 
ಮಾಡಿಸುವುದರಿಂದ ಕೋವಿಡ್‌ 1೨ ಸೇರಿದಂತೆ ಹಲವು ಬಗೆಯ 
ಸಾಂಕ್ರಾಮಿಕ ಕಾಯುಲೆಗಳು ಹರಡುವುದನ್ನು ತಡೆಯಬಹುದು. ಈ 
ನಿಟ್ಟಿನಲ್ಲ ಭತ್ತಿಪತ್ರಗಕ ಮೂಲಕ ಸಂದೇಶ ನೀಡುವುದು ಉತ್ತಮ 
ಮಾರ್ಗವಾಗಿದೆ." 


* ‘WASH’ ಹೊರತುಪಡಿಸಿದರೆ. ಆಟದ ಮೈದಾನಗಳು ಮಕ್ಕಳ 
ಸ್ಪಾಪ್ಟ್ಯ ಕಾಪಾಡುವ ನಿಟ್ಟನಲ್ಲ ದೊಡ್ಡ ಪಾತ್ರ ವಹಿಸುತ್ತವೆ. ಸಾಮಾಜಕ, 
ಭಾವನಾತ್ಮಕ ಮತ್ತು ಬೌದ್ಧಿಕ ಬೆಳವಣಿಗೆಗೆ ಕ್ರೀಡೆ ಒಂದು ಧನಾತ್ಕಕ 
ಶಕ್ತಿಯುದ್ದಂತೆ. ಇಂದು ಶಾಲಾ ಮಕ್ಷಳಲ್ಪ ಹೆಚ್ಚಾಗಿ ಕಂಡುಬರುವ 
ಬೊಜ್ಜಿನ ಸಮಸ್ಯೆಗೂ ಕ್ರೀಡೆ ಅತ್ಯುತ್ತಮ ಪರಿಹಾರ. 
. ಪಠ್ಯಕ್ರಮದಲ್ಲ ಪೌಷ್ಟಿಕತೆಯ ಸೆ ಸೇರ್ಪಡೆ 

ಈಗಾಗಲೇ ಆಹಾರ ಮತ್ತು ಪೌಷ್ಟಿಕತೆ, ಆರೋಗ್ಯ, ಶುಚಿತ್ರ, 
ನೈರ್ಮಲ್ಯ ಸಂಬಂಧಿ ವಿಷಯಗಳು ಮತ್ತು ಚಟುವಟಕೆಗಳು ಶಾಲಾ 
ಪಠ್ಯದಲ್ಲ ಒಳಗೊಂಡಿದೆ. ತರಗತಿ ಶಿಕ್ಷಣಶಾಸ್ತ್ರದಲ್ಲ ಅಳವಡಿಸ- 
ಬಹುದಾದ ಕೆಲವು ವಿಷಯಾಧಾರಿತ ಸಂಗತಿಗಳನ್ನು ಇಲ್ಲ ಪಟ್ಟಿ 
ಮಾಡಲಾಗಿದೆ: 


ಕೋಷ್ಟಕ 2: ಒಂದರಿಂದ ಐದನೇ ತರಗತಿವರೆಗಿನ ಪಠ್ಯಕ್ರಮದಲ್ಲ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬಹುದಾದ ಕೆಲವು ವಿಷಯಾಧಾರಿತ ಅಂಶಗಳು 


ವಿಷಯಾಧಾರಿತ ಅಂಶಗಳು ಉಪ ವಿಷಯಗಳು 


ಆಹಾರ ಮತ್ತು ಪೌಷ್ಟಿಕತೆ 


ಮಕ್ಕಳು ಕೆಲ ಆಹಾರವನ್ನು ಇಷ್ಟಪಟ್ಟರೆ. ಮತ್ತೆ ಕೆಲವನ್ನು ಇಷ್ಟಪಡುವುದಿಲ್ಲ ಯಾಕೆ? 
ಆಹಾರ ಸೇವನೆಗೂ ಮುನ್ನ ತರಕಾರಿ, ಹಣ್ಣುಗಳನ್ನು ಶುಚಿಗೊಳಸುವುದು 

ಹಣ್ಣಿನ ರಸ ತಯಾರಿ, ಕಾಳು ಮೊಳಕಕೆಬರಿಸುವುದು. ಹಣ್ಣಿನ ರಸಾಯನ ತಯಾರಿ 
ಪಥ್ಯಾಹಾರದ ಕೋಷ್ಟಕ ತಯಾರಿ 

ಶಾಲಾ ಕೈತೋಟದ ಮೂಲಕ ಮಧ್ಯಾಹ್ನದ ಜಸಿಯೂಟ ಕಾರ್ಯಕ್ರಮದ ಸುಧಾರಣೆ 


ನೀರು ಮತ್ತು ನೈರ್ಮಲ್ಯ 


ಶಾಲೆ ಮತ್ತು ಗ್ರಾಮದಲ್ಲ ಶೌಚಾಲಯದ ಸಮೀಕ್ಷೆ: ಯಾರಲ್ಲದೆ, ಯಾರು ಬಳಸುತ್ತಾರೆ? 
ಕುಡಿಯುವ ನೀರಿನ ಶುದ್ಧೀಕರಣ ಮತ್ತು ಶೇಖರಣೆ 
ನೀರಿನ ಉಳತಾಯ- ನೀರಿನ ಸದ್ದಕಕೆ ಹೇಗೆ ಇತ್ಯಾದಿ 


ವೈಯಕ್ತಿಕ ಶುಚಿತ್ವ ಕೈ ತೊಳೆಯುವುದು, 


ಉಗುರು ಕತ್ತರಿಸುವುದು. 


ದೈನಂದಿನ ದೈಹಿಕ ವ್ಯಾಯಾಮ 


ಹಲ್ಲುಜ್ಜುವುದು. ಆಹಾರ ಸೇವನೆ ಬಅಕ ಬಾಂಖ ಮುಕ್ಕಳಸುವುದು 


ತ್ಯಾಜ್ಯ ನಿರ್ವಹಣೆ 
ಕಸದ ಡಜ್ಣದ ಬಳಕೆ 


ಶಾಲೆ ಮತ್ತು ಮನೆಯ ಸುತ್ತಅನ ವಾತಾವರಣ ಶುಚಿಯಾಗಿರಿಸಿಕೊಳ್ಳುವುದು 


ಒಣ ಮತ್ತು ಹಸಿ ಕಸ ಬೇರ್ಪಡಿಸುವುದು 


&ಓಆರ್‌ಎಸ್‌ ಮಾಡುವುದು 


ಔಷಧದ ಬಳಕೆ 


ಔಷಧೀಯ ಸಸ್ಯಗಳನ್ನು ನೆರವುದು, ಪ್ರಾಥಮಿಕ ಆವಶ್ಯಕತೆಗಳಗೆ ಸಾಂಪ್ರದಾಯಿಕ 


ಪ್ರಥಮ ಚಿಕಿತ್ಲಾ ಪೆಟ್ಣೆಯನ್ನು ಬಳಸುವುದು 


ಆರೋಗ್ಯದ ನಿಗಾವಣೆ * ಥರ್ಮೋಮೀಟರ್‌ ಬಳಕೆ 


*ಉಸಿರಾಟ ಮತ್ತು ನಾಡಿ ಮಿಡಿತದ ಪರೀಕ್ಷೆ 

ನಿಯತವಾಗಿ ಎತ್ತರ ಮತ್ತು ತೂಕವನ್ನು ಪರೀಕ್ಷಿಸಿಕೊಳ್ಳುವುದು. ಜಎಂಐ ಲೆಕ್ಕಹಾಕುವುದು ಮತ್ತು 
ಬೆಳವಣಿಗೆಯ ನಕ್ಷೆಯನ್ನು ನಿರ್ವಹಿಸುವುದು 

ಆರೋಗ್ಯ ಕಾರ್ಡನ್ನು ನಿರ್ವಹಿಸುವುದು 

ಸ್ನೆಲ್ಲೆನ್‌ ನಕ್ಷೆಯನ್ನು (Snellen chart) ಬಳಸಿ ಕಣ್ಣಿನ ತಪಾಸಣಿ ಮಾಡುವುದು 


ಈ ಕೋಷ್ಟಕವನ್ನು. ಆರೋಗ್ಯ, ಅಭವೃದ್ಧಿ ಮತ್ತು ಸೊಸ್ಯೆಟ (Health, Development and Society team) ತಂಡವು ಕಾರ್ಯ ಮತ್ತು ಶಿಕ್ಷಣ 
ತಂಡದ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಪಡಿಸಿದೆ. ಕರ್ನಾಟಕ ಸರ್ಕಾರದ ಶಾಲಾ ಪಠ್ಯಪುಸ್ತಕಗಳು ಮತ್ತು ಜಾಗತಿಕವಾಗಿ ಶಾಲೆಗಳಲ್ಲನ 
ಯಶಸ್ವೀ ಉಪಕ್ರಮಗಳ ಮೇಅನ ಸಾಹಿತ್ಯವನ್ನು ವಿಶ್ಲೇಷಣೆ ಮಾಡಿ ರಚಿಸಲಾಗಿದೆ. 


ಸೂಚನೆ: ಶಠ ಉಪ ವಿಷಯಗಳು ಪಠ್ಯಪುಸ್ತಕಗಳಲ್ಲಲ್ಲವಾದರೂ ಅಪೌಷ್ಟಿಕತೆಗೆ ಸಂಬಂಧಿಸಿದ್ದಾದುದರಿಂದ ಇಲ್ಲ ಸೇರಿಸಲಾಗಿದೆ. 


4. ಸಮುದಾಯದೊಂದಿಗೆ ನಂಟು ಏರ್ಪಡಿಸುವುದು 


ಬಹುತೇಕ ಕುಟುಂಬಗಳ ಮಕ್ಕಳು ಶಾಲೆಗೆ ಹಾಜರಾಗುವ ಕಾರಣ 
ಸಮುದಾಯವು ತಮ್ಮ ಮಕ್ಕಳ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಮೇಲೆ 
ಹೂಡಿಕೆ ಮಾಡುತ್ತದೆ. ಸಮುದಾಂಯವನ್ನು ನೆರವಿಗಾಗಿ 
ಸಂಪಕರ್ಕೀಸುವುದರಿಂದ ಶಾಲೆಗೆ ಸಂಪನ್ಮೂಲಗಳ 
ವಿಸ್ತರಣಿೆಯಾಗುವುದು ಅಷ್ಟೇ ಅಲ್ಲ: ಶಾಲೆಯ ಮಾಲೀಕತ್ವವನ್ನು 
ಮತ್ತು ಯಶಸ್ಸನ್ನು ಸಮುದಾಯದೊಂದಿಗೆ ಹಂಚಿಕೊಂಡಂತೆಯೂ 
ಆಗುತ್ತದೆ. ನಿಯಮಿತವಾಗಿಯೋ, ವಿಶೇಷ ಸಂದರ್ಭದಲ್ಲೋ- 
ಹೆಚ್ಚುವರಿ ಆಹಾರ ಪೂರೈಸುವುದು- ಊಟದ ಸಮಯದಲ್ಲ ಅವರು 
ಎಲ್ಲಾ ಮಕ್ಷಳು ಸರಿಯಾಗಿ ಆಹಾರ ಸೇವಿಸುತ್ತಿದ್ದಾರೋ ಇಲ್ಲವೋ 
ಎಂದು ಪ್ಟ್ಷಯಂಪ್ರೇರಣಿಯಿಂದ ಮೇಲ್ವಚಾರಣಿ ಮಾಡುವುದು. 


ಸಂತೋಷಕ್ಷಾಗಿ ಮತ್ತು ಅನುಭವ ಗಳಕೆಗಾಗಿ ಮಕ್ಕಳನ್ನು 
ಹೊರಾಂಗಣಕ್ಕೆ ಕರೆದೊಯ್ಯುವುದು, ತರಕಾರಿ ಹೇಗೆ 
ಬೆಕೆಯುವುದು.. ಮೊಳಕೆ ಬರಿಸುವುದು ಹೇಗೆ ಅಥವಾ 
ಬೇಯುಸುವುದು ಹೇಗೆ ಎಂಬ ಮಾಹಿತಿಗಳನ್ನು ವಿವರಿಸುವುದು- 
ಹೀಗೆ ಭಾಗಿಯಾಗುವ ಮೂಲಕ ಊರವರೂ ಮಕ್ಕಳ ಪೌಷ್ಟಿಕತೆ 
ಮತ್ತು ಆರೋಗ್ಯದ ಬಧ್ಗೆ ತಮ್ಮ ಕೊಡುಗೆಯನ್ನು ಕೊಡಬಹುದು. 


ಉಪಸಂಹಾರ 


ಅಂತಿಮವಾಗಿ, ಶಾಲೆಗೆ ಹೋಗುವ ಮಕ್ಷಳ ಆರೋಗ್ಯದ ಜವಾಬ್ದಾರಿ 
ಸಂಘಟತವಾದುದು: ಅವನ/ ಅಥವಾ ಅವಳ ಮಾನಸಿಕ ಮತ್ತು 
ದೈಹಿಕ ಸ್ಪಾಸ್ಟ್ಯವನ್ನು ಬೆಂಬಅಸುವಂಥ ನಿರ್ಣಾಯಕ ಸೇವೆಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


32 


ಒದಗಿಸುವುದು ಸರ್ಕಾರದ ಹೊಣಿ;: ಸರ್ಕಾರವು ಗುಣಮಟ್ಟ ಮತ್ತು 
ಪಾರದರ್ಶಕವಾಗಿ ಕಾರ್ಯ ನಿರ್ವಹಿಸುವಂತೆ ನೋಡಿಕೊಳ್ಳುವುದು 
ಸಮುದಾಯದ ಹೊಣಿ ಹಾಗೂ ತಮ್ಮ ಮಕ್ಕಆಗೆ ಉತ್ತಮ 
ಪೋಷಕಾಂಶಯುಕ್ತ ಆಹಾರ ದೊರಕುತ್ತಿದೆ ಎಂಬುದನ್ನು 
ಖಾತರಿಪಡಿಸಿಕೊಳ್ಳುವುದು ಪೋಷಕರ ಹೊಣಿಯಾಗಿರುತ್ತದೆ. 


ಆದಾಗ್ಯೂ, ಮಕ್ಷಳಗೆ ಅವಶ್ಯವಿರುವ ಸೇವೆಗಳು ತಲುಪುವುದನ್ನು 
ಖಾತರಿಪಡಿಸಿಕೊಳ್ಳುವಲ್ಲ ಶಾಲೆಗಳು ಪ್ರಧಾನ ಪಾತ್ರ ವಹಿಸುತ್ತವೆ. 
ಹಲವು ಕಾರಣಗಳಗೆ ಇವು ಮಹತ್ವದ್ದು. 


* ಬಾಲ್ಯಪೂರ್ವದ ಆರೋಗ್ಯ ಮತ್ತು ಪೌಷ್ಟಿಕತೆ ಕಾರ್ಯಕ್ರಮಗಳು 
ಮಕ್ಷಳಗೆ ಸಿಗುವಂತೆ ಮಾಡುತ್ತದೆ: ಉದಾಹರಣೆಗೆ- ಸಮಗ್ರ ಶಿಶು 


ಕಲ್ಕಾಣ ಯೋಜನೆ. (Integrated Child Development 


Scheme). 


ಆಕರಗಳು ಮತ್ತು ಹೆಚ್ಚಿನ ಓದಿಗಾಗಿ 


* ಪಾಲೆಯಲ್ಪ ಏಕಕಾಲಕ್ಕೆ ಹಲವಾರು ಮಕ್ಷಳು ಸೇರುವ ಕಾರಣ 
ಪೌಷ್ಟಿಕತೆಂಶ ಸೇವೆಗಳನ್ನು ಪರಿಣಾಮಕಾರಿಂಶಾಗಿ 
ಅನುಷ್ಠಾನಗೊಳಆಸಲು ಸಾಧ್ಯ. 


* ಉತ್ತಮ ಆರೋಗ್ಯ ಮತ್ತು ಪೌಷ್ಟಿಕತೆಯು ಶಾಲೆಯ ಮೂಲ 
ಉದ್ದೇಶವಾದ ಕಲಅಕೆಯನ್ನು ಉತ್ತೇಜಸುತ್ತದೆ ಎಂಬುದು 
ಈಗಾಗಲೇ ಸಾಜತಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ, ಶಾಲೆಯ 
ಆರೋಗ್ಯ ಮತ್ತು ಪೌಷ್ಟಿಕತೆ ಕಾರ್ಯಕ್ರಮಗಳು ಭಾರತದ 
ಎಲ್ಲರಿಗೂ ಶಿಕ್ಷಣದ ಗುರಿಯನ್ನು ಸಾಧಿಸಲು ಬೇಕಾದ ಮೂಲಭೂತ 
ಅವಶ್ಯಕತೆಯಾದ ವಿದ್ಯಾಧ್ಥಿಯು "ಹಾಜರಿ, ಸಿದ್ಧತೆ ಮತ್ತು ಕಲಕೆಗೆ 


ಸಮರ್ಥ" ಎಂಬುದನ್ನು ಖಾತ್ರಿಪಡಿಸುತ್ತದೆ. 


i. *ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಆರೋಗ್ಯ, ಅಭವೃದ್ಧಿ ಮತ್ತು ಸಮಾಜ ತಂಡವು ಮಗುವಿನ ಬೆಳವಣಿಗೆ ಮೌಲ್ಯಮಾಪನಕ್ಕೆ 
ಅವಶ್ಯವಾದ ಕೆಲವು ಸಾಧನಗಳ ಪಟ್ಟ ಅಭವೃದ್ಧಿಪಡಿಸಿದ್ದು, ಅದನ್ನು ವೀಕ್ಷಿಸಲು ಶೇ ಕೊಂಡಿಯನ್ನು ಬಳಸಿ: 


https://sites.google.com/a/apu.edu.in/the-nutrition-project/teaching-learning-materials 


I UNICEF (2018). WASH in Schools. https://data.unicef.org/topic/water-and-sanitation/wash-in-schools/ (accessed June 4, 2020). 


i! https://www.nhp.gov.in/hand-washing_pg 


» Bundy etal. School-based Health and Nutrition Programs. Disease Control Priorities Project 2nd. Edition. https://www.ncbi.nIm.nih.gov/books/ 
NBK11783/ 


ಶ್ರೀಲತಾ ರಾವ್‌ ಶೇಷಾದ್ರಿ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲ ಸಾರ್ವಜನಿಕ ಆರೋಗ್ಯ ಉಪಕ್ರಮ 
ವಿಭಾಗದಲ್ಲ ಪ್ರಾಧ್ಯಾಪಕಿ ಮತ್ತು ಕಾರ್ಯಕ್ರಮ ನಿರೂಪಕಿಯಾಗಿದ್ದಾರೆ. ಅವರು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲ 
ಸುಮಾರು ಮೂರು ದಶಕಗಳಂದ ಸಂಶೋಧನೆ. ಅಭ್ಯಾಸ ಮತ್ತು ಬೋಧನೆಯಲ್ಲ ತೊಡಗಿದ್ದಾರೆ. ಅವರು ಹಲವಾರು 
ವೃತ್ತಿಪರ ಸ್ಥಾನಗಳಲ್ಲ, ದ್ವಿಪಕ್ಷೀಯ ಏಜೆನ್ಸಿಗಳಲ್ಲ, ಜಾಗತಿಕ ಸಂಶೋಧನಾ ಉಪಕ್ರಮಗಳು ಮತ್ತು ತಳಮಟ್ಟದಲ್ಲ 
ಸರ್ಕಾರೇತರ ಸಂಸ್ಥೆಗಳು ಮುಂತಾದೆಡೆ ಕಾರ್ಯನಿರ್ವಹಿಸಿದ್ದಾರೆ. ಆರೋಗ್ಯ ನೀತಿ ಮತ್ತು ವ್ಯವಸ್ಥೆಯ ಅಧ್ಯಯನ ಅವರ 
ಪ್ರಮುಖ ಸಂಶೋಧನಾ ಕ್ಷೇತ್ರವಾಗಿದ್ದು, ಮೌಲ್ಯಮಾಪನದ ಬಥ್ವೆ ವಿಶೇಷ ಕಾಳಜಯನ್ನು ಹೊಂದಿದ್ದಾರೆ. ಶ್ರೀಲತಾ ಅವರು 
ಪ್ರಾಥಮಿಕ ಶಾಲಾ ಮಕ್ಕಳು ಎದುರಿಸುವ ಪೌಷ್ಟಿಕಾಂಶದ ಕೊರತೆ, ಸಾಂಪ್ರದಾಯಕ ಆಹಾರ ಕ್ರಮ ಮತ್ತು ಅವುಗಳ 
ರೂಪಾಂತರ ಮತ್ತು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲ ಎದುರಿಸುತ್ತಿರುವ ಆರೋಗ್ಯ ಮತ್ತು ಪೌಷ್ಟಿಕಾಂಶದ ಕೊರತೆಗೆ 
ಕಾರಣವಾಗಿರುವ ಆಡಳತಾತ್ಕಕ ಸಮಸ್ಯೆಗಳೂ ಸೇರಿದಂತೆ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಅನೇಕ 


ಲೇಖನಗಳನ್ನು ಬರೆದು ಪ್ರಕಟಸಿದ್ದಾರೆ. ಶ್ರೀಲತಾ ಅವರನ್ನು ಈ ಮುಂದಿನ ಇ-ಮೇಲ್‌ನಲ್ಲ ಸಂಪರ್ಕಿಸಬಹುದು: 
shreelata.seshadri@azimpremjifoundation.org 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


